ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


| 1241 (1424) 


ಸದಸ್ಯರ ಹೆಸರು 


ಶ್ರೀ ಹೆಚ್‌ ಎಂ ರಮೇಶ ಗೌಡ 


ಉತ್ತರಿಸುವ ದಿನಾಂಕ 


17-03-2021 


ಉತ್ತಿಸುವವರು ಹಿಂದೊ ಧಾರ್ಮಿಕ'ಮತ್ತು ಧರ್ಮಾದಾಯ ದತ್ತಿ: 
ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚೆವರು 
ಪ್ರಶ್ನೆ ಉತ್ತರ 


ಅ) [ರಾಜ್ಯದಲ್ಲಿ ಮುಜರಾಹಾು "ದೇವಾಲಯಗಳ 


ಒಟ್ಟು ಸಂಖ್ಯೆ ಹಾಗೂ ಇವುಗಳ ಸ್ಥಿರಾಸ್ತಿ 
ಎಷ್ಟು; (ತಾಲ್ಲೂಕುವಾರು ವಿವರ 
ನೀಡುವುದು) 


ಆ) 


ಈ ಡೇವಾಲಯಗಳಿಗೌ ಸಂಬಂಧಿಸಿದ 
ಜಮೀನುಗಳು ಒತ್ತುವರಿಯಾಗಿರುವ 
ಪ್ರಕರಣಗಳೇಷ್ಟು? ಈ ಒತ್ತುವರಿಯಾಗಿರುವ 
ಜಮೀನುಗಳನ್ನು ತೆರವುಗೊಳಿಸಲು 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; 
(ತಾಲ್ಲೂಕುವಾರು ಮಾಹಿತಿ ನೀಡುವುದು) 


ಸಂಬಂಧಿಸಿದಂತೆ 


ರಾಜ್ಯದಲ್ಲಿ `'ಧಾರ್ಮಿಕ`ದತ್ತಿ ಇಲಾಖಾ ವ್ಯಾಪ್ತಿಯೆಲ್ಲಿರುವ 
ಬರುವ 34,564 ದೇವಸ್ಥಾನ /ಅಧಿಸೂಚಿತ ಸಂಸ್ಥೆಗಳಿವೆ. 


ದಿನಾಂಕ:26.09.2020ರ ಅಂತ್ಯಕ್ಕೆ ಈ 
ಅಧಿಸೂಚಿತ ಸಂಸ್ಥೆಗಳ ಸ್ಥಿರಾಸ್ತಿ ಅಳತೆ ಕಾರ್ಯ ಪೂರೈಸಿ 
ನೀಡಲಾದ ವರದಿ ಮತ್ತು ಕಂಡು ಬಂದ ಪ್ರಕರಣಗಳಿಗೆ 
ದೇವಾಲಯಗಳ ಜಮೀನುಗಳು 
ಒತ್ತುವರಿಯಾಗಿರುವ ಒಟ್ಟು 176 ಪ್ರಕರಣಗಳು ಇರುತ್ತವೆ. 


ಧಾರ್ಮಿಕ ದತ್ತಿ ಆಯುಕ್ತರ ಕಛೇರಿಯಲ್ಲಿ ಲಭ್ಯವಿರುವ, 
ದೇವಾಲಯಗಳ ಸ್ಥಿರಾಸ್ತಿಗಳು ಮತ್ತು ಒತ್ತುವರಿ ಪ್ರಕರಣಗಳ 
ಜಿಲ್ಲಾವಾರು ವಿವರವು ವಿವರವನ್ನು ಅನುಬಂಧ-1 ಮತ್ತು 
ಅನುಬಂಧ-1 (ಅ) ರಲ್ಲಿ ಒದಗಿಸಿದೆ. 


ದೇವಾಲಯಕ್ಕೆ ಸಂಬಂಧಿಸಿದ ಸ್ಥಿರಸ್ಪಕ್ತಿನ ಒತ್ತುವರಿ 
ಪ್ರಕರಣಗಳು ಕಂಡುಬಂದಲ್ಲಿ ಅದನ್ನು ತೆರವುಗೊಳಿಸಲು 
ಕರ್ನಾಟಕ ಭೂ-ಕಂದಾಯ ಅಧಿನಿಯಮ 1964, 
ಕರ್ನಾಟಕ ಭೂ ಕಬಳಿಕೆ ನಿಷೇದ ಕಾಯ್ದೆ 2011 ಹಾಗೂ 


ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು 
ಧರ್ಮಾದಾಯ ದತ್ತಿಗಳ ಅಧಿನಿಯಮ-1997 ಕಾಯ್ದೆ 
ಮತ್ತು ಅದಕ್ಕೆ ಸಂಬಂಧಿಸಿದ ಇತರೆ ಕಾನೂನಿನ 
(ಐ.ಪಿ.ಸಿ 1860 ಇತ್ಯಾದಿ) ಅಡಿಯಲ್ಲಿ ಕ್ರಮ 
ಕೈಗೊಳ್ಳಲಾಗುತ್ತಿದೆ. 


-2- 


ಇ) | ರಾಜ್ಯದ ಮುಜರಾಯಿ`ದೌವಾಲಹಾಗಳರದ ರಾಜ್ಯದಲ್ಲಿರುವ `ಮುಜರಾಯಾ ದೇವಾಲಯೆಗಳಲ್ಲಿ 
ಕಳೆದ 03 ವರ್ಷಗಳಲ್ಲಿ ಸರ್ಕಾರಕ್ಕೆ ಬಂದ | ಬರುವ "ಆದಾಯವನ್ನು ಆಯಾಯ ದೇವಾಲಯಗಳ 
ಆದಾಯವೆಷ್ಟು; ಈ ದೇವಸ್ಥಾನಗಳ ಸಂಬಂಧಿಸಿದ ಖಾತೆಯಲ್ಲಿ ಸಂಗ್ರಹಿಸಿ, ದೇವಾಲಯದ 


ಉಸ್ತುವಾರಿ ಮತ್ತು ರಕ್ಷಣಾ | ನಿರ್ವಹಣೆಗೆ ನಿತ್ಯ ಕಟ್ಟೆ, ಹೆಚ್ಚು ಕಟ್ಟೆ, ರಥೋತ್ಸವ, ಸಿಬ್ಬಂದಿ 
ಕಾರ್ಯಗಳಿಗಾಗಿ ಖರ್ಚಾಗಿರುವ ಮೆಚ್ಚ, ಅಭಿವೃದ್ಧಿ ಮೂಲಭೂತ 'ಔೌಕರ್ಯ ಒದಗಿಸಲು 
ಮೊತ್ತವೆಷ್ಟುಂ (ಪ್ರತಿ ದೇವಸ್ಥಾನದ ವಿವರ ಹಾಗೂ ದೇವಾದಿಯದ ವತಿಯಿಂದ ನಡೆಸುತ್ತಿರುವ ಶಿಕ್ಷಣ 
ನೀಡುವುದು) ಸಂಸ್ಥೆಗಳ ನಿರ್ವಹಣೆ ಮತ್ತು ಸಾರ್ವಜನಿಕ ಕೆಲ್ಮಾಣ 


ಉದ್ದೇಶ ಇತ್ಯಾದಿಗಳಿಗೆ ಕರ್ನಾಟಕ ಹಿಂದೂ ಧಾರ್ಮಿಕ 
ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ 1997ರ 
ಕಾಯ್ದೆಯ ಕಲಂ 36()ರಡಿಯಲ್ಲಿ ಸಕ್ಷಮ ಪ್‌ ಪಾಧಿಕಾರದಿಂದ 
ಅನುಮೋದನೆಗೊಂಡ ಆಯವ್ಯಯದ ಅನ್ನಯ 

ಳಸಲಾಗುತ್ತದೆ. ; 


ಈ ದೇವಾಲಯಗಳ ಆದಾಯವು ಸರ್ಕಾರಕ್ಕೆ 
ಸಂದಾಯವಾಗದೆ ಇರುವುದರಿಂದ ಸರ್ಕಾರದಿಂದ ಈ 
ದೇವಾಲಯಗಳ ಉಸ್ಪುವಾರಿ ಮತ್ತು ರಕ್ಷಣಾ 
ಫಿ ಕಾರ್ಯಗಳಿಗಾಗಿ ಖರ್ಚು ಮಾಡುವ ಪೆ 


| ಉದ್ಭವಿಸುವುದಿಲ್ಲ. ಸ 


ಸಂಖ್ಯೆ: ಕಂಇ 72 ಮುಸಪ್ರ 2021 


ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


ಅನುಬಂಧ -1 


೭ ಅಳತೆ ಕಾರ್ಯ ಪೊರೈಸಿರುವ ಸಂಸ್ಥೆಗಳು ಒತ್ತುವರಿ 
ಪವರ್ಗ Ws ಅಳತೆ ಕಾರ್ಯ ಹೊಂದಿದ ಒಟ್ಟು ಆಸ್ತಿ 
ಸ. 
ಚ ಪೂರೈಸಿರುವ | 
ಸಂಸ್ಥೆಗಳು 
) ಸಂಸ್ಥೆಗಳ ಸಂಖ್ಯೆ | ನಗರ ಮಾಪನ ಕಂದಾಯ ನಗರ ಮಾಪನ ಕಂದಾಯ 
(ಚದರ ಮೀಟರ್‌) (ಎಕರೆ-ಗುಂಟೆ) (ಚದರ ಮೀಟರ್‌) . (ಎಕರೆ-ಗುಂಟೆ) 
"ಎ" 205 56 201444 .49 1523.19 3433.33 387.28 
ಭ್ಯ | | 
ಚ 139 27 5039086 | 3125.06 193.36 2-12 
I 34220 164 174323.61 1426936 8632.4 192.27.8 
ಒಟ್ಟು 34564 247 426167.96 18918.21 4513.01.4 582-27.8 


ಕಂದಾಯ ಇಲಾಖೆ (ಕರ್ನಾ 


les esp 2 


ಸಚಿವಾಲಯ.11. FE 


4 ಭ, 


ಅನುಬಂಧ -1 (ಅ) 


ಪ್ರವರ್ಗ -ಎ ಪ್ರವರ್ಗ ಎ ಪ್ರಪರ್ಣ 3 
34 ಜಿಟೆಗಳು ನಗರ್‌ ಮಾಪನ್‌ನಸರ್ನ ಚಹಾ ಕರದಾಯ ಪಸ್ತೀರ್ನ್‌ ಎಣ ನನರ ಮಾಪನ ಪಾರ್ಣ ತಮಾ] ಕಾವಾ ನರ ಎ: ಮಾಪನ ನಿರ ಜಮಾ] ಇರದಾಹಾ ಸ್ಪರ್ಧಾ 
i ಒತ್ತುವರ Tg ವಿತಿರ್ಣ | ಒತ್ತುವರಿ ವಿಸ್ತೀರ್ಣ ಒಬ್ಬ ಪಕಾರ ಪರ [ನಾರ] ಎಪ್‌ ಒತ್ತುವರಿ [ಒಟ್ಟು ವಿಸ್ತೀರ್ಣ] ಎತ್ತವರ 
> ವಿಸ್ತೀರ್ಣ ವಿಸ್ತೀಣ ವಿಸ್ತೀರ್ಣ ವಿಸ್ತೀರ್ಣ 
ನ ಕಕಾಮ ದ್‌ - ರ ೦-೦5 - - ಡ6-ರತ - - 137-22 "| 20ರ 
3 ಳಗಾವಿ — pe ಕತರ ವ | pr pS ವ § ಕ್‌ ಸ 
4 |ಬಳ್ಳಾರ ವ ¥ ವ - [oe - = 1-35 F ನ್‌ 
ಕ”ಜೀದೆರ್‌ - ವ pS pS ps - - [eT - 
6” |[ಅಜಾಮುರೆ _ - - _ ಸ್‌ ಈ § A 
7 ವಾಗಲಪೋಟಿ ವ ವ _ 7 = z ್‌ pr 
8 ಚಿತ್ರದುರ್ಗ ps z ವ ವ = - - el [x 
೨ ”ಚಕ್ಕಮೆಗಳೊರು ps - 7-2 - ಇರರ - ps 273 T 
10 |ಜಿಕ್ಗಲಳ್ಳಾಪುಕ್‌ pe - 15-29 ps H HE _ ps 5-2o - 
[CF ಜಾಮರಾಎನಗರ ps ಣಾ - ನಾ ps § ps wn 2] ps 
12 [ದಕ್ಷಿಣಕನ್ನಡ ಜಣ್ಲಿ ps pS 6೨-೦2 6-08 _ ps — ps ps 
[8 ದಾವೌಗಿರೆ ನ ps ps - ET § ್‌ [ey _ 
14 ಧಾರವಾಡ ಹನ ye pe ವ Fs 75 ನ ಶ್ರ 
15 ಲ್ಭರ್ದಾ T — Zl 12-29 - ವ _ ps ಜ್‌ 
r 16 ಡ್‌ ್ತ ಈ i ಗ್‌ Fe 7 ಈ A ಭು 
17 |ಹಾನನ - -— 327 4-28 - - - — - 
Fs ಹಾಷೇರಿ ps — ಸ ps ವ್‌ pe - ್‌ ps 
1೨ ಕೋಲಾರ ps _ KE ವ ನ - ಮ ps 
[3ರ ಕೊಪ್ಪಳ pe ಸ ಸ ಫ್‌ - ವ pS sT 27 
21"|ಕೊಡಗು ps - 414-1 267-27 - ps - ES 104-ಡಡ 
22 "ಮೈಸೂರು - - ತ6-08 7-0 pS 4066245] 25002 | So-38 Ts 
23 ೦ಡ್ಯೆ = - + 165-22 5ತ-19 - - - sor = 
24 ]ರರಯೆಚೊರು - - 6-26 - ps ್ಸ - - 7 
25 ರಾಮನಗರ - - El 13°23 - - - - 4 - 
26 |ಕವಮೊಧ್ಗೆ - ps Ss — - - — pers [7] 
- 2 !ತುಮಕೂರು ps ರರ ೦-88 ಕ-ಡಠ 5 | _ 3 167-37 55-53 
28" |Nಡುಪ z [rey ೦-೦ ps - - - -Y - 
25 ಉತ್ತರಕನ್ನ್‌ಡ್‌ z ಜಿ _ 2 - RE - ps - 
3ರ ಯ್ರಾದನಕ PE ವ § ps a ವ - = - - - - f ರ್‌ 
x] 4 a ಒಟ್ಟು! `16253.ಡರ 34s a3] 1516-08 387-27|503ss.86| 3125.65 [SaaS 2-12  |74323.64[ 14260 G6 | 886-35 | BEE 
ಚೆ Ess vk Ld : 


'ದಾಯೆ ಇಲಾಖೆ (ಕರ್ನಾಟಕ ಸಕಾರ! 
ಸಚಿವಾಲಯ. ಬೆಂಗಲ.ಗಸಎ! 


4 


